ಕೆ ಹ 


po 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 785 
ಸದಸ್ಯರ ಹೆಸರು ಶ್ರೀ ಎಸ್‌. ನಾಗರಾಜ್‌ (ಸಂದೇಶ್‌-ನಾಗರಾಜ್‌) 
(ಸೃಳೀಯ ಸಂಸ್ಥೆಗಳ ಕೇತು) 
ಉತ್ತರಿಸಬೇಕಾದ ದಿನಾಂಕ : 09.03.2021 
ಉತ್ತರಿಪಬೇಕಾದ ಸಚಿವರು ‘೩ ನಗರಾಭಿವೃದ್ದಿ ಸಚಿವರು 
ಪ್ರಶ್ನೆ ಉತ್ತರ 
ಅ) | ಮೈಸೂರು ನಗರದ ರಿಂಗ್‌ ರೋಡ್‌ ಬಂದಿದೆ. 


ಉದ್ದಕ್ಕೂ ಎರಡೂ. ಬದಿಯಲ್ಲಿ ಕಟ್ಟಿಡ 
ತಾಜ್ಯ ಜೈವಿಕ ತ್ಯಾಜ್ಯಗಳನ್ನು ತಂದು 
ಸುರಿಯುತ್ತಿರುವುದು ಸರ್ಕಾರದ 
ಗಮನಕೆೆ ಬಂದಿದೆಯೇ; ಬಂದಿದ್ದಲ್ಲಿ, 
ಇದನ್ನು ತಡೆಗಟ್ಟಲು ಹಾಗೂ ರಿಂಗ್‌ 
ರಸ್ತೆಯ ಆವರಣವನ್ನು ಸ್ವಚ್ಛವಾಗಿಡಲು 
ಕೈಗೊಂಡಿರುವ ಕ್ರಮಗಳೇನು; 


“ತಾಜ್ಯ 


ರಿಂಗ್‌ ರಸ್ತೆಯ ಎರಡೂ ಬದಿಯಲ್ಲಿ ಎಸೆದಿರುವ 
ತ್ಯಾಜ್ಯವನ್ನು ಸಂಪೂರ್ಣ ತೆರವುಗೊಳಿಸಿ, ಸದರಿ ಜಾಗದಲ್ಲಿ 
ಸುರಿಯುವವರ ವಿರುದ್ದ ದಂಡ ವಿಧಿಸಲು 
ಕತ್ರಮವಹಿಸಲಾಗುತ್ತಿದೆ. ' ' 
ಮೈಸೂರು ನಗರ ಸಾತಗಳ್ಳಿ 


*ಬಿ' ವಲಯದಲ್ಲಿರುವ 


-! ಸಾತಗಳ್ಳಿ ಸರ್ವೆ ನಂಬರ್‌ 88, 105, 106 ಮತ್ತು 107 "ರಲ್ಲಿ 


ಒಟ್ಟಿ 19.15 ಎಕರೆ ವಿಸೀರ್ಣದ ಪ್ರದೇಶವನ್ನು ಘನತ್ಯಾಜ್ಯ; 
ಕೆಟ್ಟಿಡತ್ಯಾಜ್ಯ ವಿಲೇವಾರಿ ಮಾಡುವುದಕ್ಕಾಗಿ ಮೈಸೂರು 
ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಜಾಗ 
ಹಸ್ತಾಂತೆರಿಸಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಮೈಸೂರು 
ಮಹಾನಗರ ಪಾಲಿಕೆ ವ್ಯಾಪ್ಲಿಯಲ್ಲಿ ಉತ್ಪತ್ತಿಯಾಗುವ ಕಟ್ಟಿಡ 
ತ್ಯಾಜ್ಯವನ್ನು ಸಂಸ್ಕರಿಸುವ ವ್ಯವಸ್ಥೆ ಮಾಡಲಾಗುವುದು. 


ಮುಂದುವರೆದು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ 
ಅಧ್ಯಕ್ಷತೆಯಲ್ಲಿ ದಿನಾಂಕ: 26.01.2021 ರಂದು ನಡೆದ 
ಸಚೆಯಲ್ಲಿ ಹೊರವರ್ತುಲ ರಸ್ತೆ ಎರಡು ಬದಿಗಳಲ್ಲಿ ಕಟ್ಟಿಡ | 
ತ್ಯಾಜ್ಯಗಳನ್ನು ವಿಲೇವಾರಿ ಮಾಡಲು ಗ್ರಾಮೀಣ ಕುಡಿಯುವ 
ನೀರು ಮತ್ತು ನೈರ್ಮಲ್ಯ ಇಲಾಖೆ, ರಾಜ್ಯ ಹೆದ್ಮಾರಿ ಇಲಾಖೆ, 
ನಗರಾಭಿವೃದ್ದಿ ಪಾಧಿಕಾರ, ನಿರ್ಮಿತಿ ಕೇಂದ್ರ ಹಾಗೂ 
ಫೆ.ಆರ್‌.ಐ.ಡಿ.ಎಲ್‌. ಒಳಗೊಂಡಂತೆ 06 ತಂಡಗಳನ್ನು 
ರಚಿಸಲಾಗಿದ್ದು, ದಿನಾಂಕ: 30.01.2021 ರಿಂದ ಈಃ 
ತಂಡಗಳಿಂದ ತ್ಯಾಜ್ಯ ವಿಲೇವಾರಿ ಮಾಡಲು ಕ್ರಮ 
ಕೈಗೊಳ್ಳಲಾಗುತ್ತಿದೆ. 


ಆ) 


ರಿಂಗ್‌ ರಸ್ತೆಯ ಉದ್ದಕ್ಕೊ ಎಲ್‌.ಇ.ಡಿ 


ಹಾಲಿ ಇರುವ ಸಾಂಪ್ರದಾಯಿಕ ಪಾವವೀಷಗಧನ್ನು 


ಹತಿಕ್ಕಲು ಅನುಕೂಲವಾಗುವಂತೆ ಸಿ.ಸಿ. 
ಟಿ.ವಿ ಕ್ಯಾಮರಾ ಅಳವಡಿಸಲು ಕ್ರಮ 
ಜರುಗಿಸಲಾಗುವುದೇ; 


ಅಥವಾ ಸೋಡಿಯಂ ವೇಪರ್‌! ಬದಲಿಸಿ ಕೇಂದ್ರೀಕೃತ ಚಾಲನೆ ಮತ್ತು ನಿರ್ವಹಣೆಯುಳ್ಳ 
ದೀಪಗಳನ್ನು ಅಳವಡಿಸಲು ಕ್ರಮ ಇಂಧನ' ಕ್ಹ್ಷಮತೆಯ ಎಲ್‌.ಇ.ಡಿ. ಬೀದಿದೀಪಗಳನ್ನು 
ಜರುಗಿಸಲಾಗುವುದೇ; ಅಳವಡಿಸುವ ಕಾಮಗಾರಿಯಡಿಯಲ್ಲಿ, ಮೈಸೂರು ಮಹಾನಗರ 
f ’ ಪಾಲಿಕೆ ವತಿಯಿಂದ ಸದರಿ ರಸೆಯಲ್ಲಿರುವ 
"| ಬೀದಿದೀಪಗಳನ್ನು : ಬದಲಾಯಿಸುವ ಕಾಮಗಾರಿಯು 

ಟಿಂಡರ್‌ ಹಂತದಲ್ಲಿರುತ್ತದೆ. 
-ಇ) | ರಿಂಗ್‌ ರಸ್ತೆ ಪಕ್ಕೆ ಕಸ ರಿಂಗ್‌ ರಸ್ತೆ ಪಕ್ಕ ಕಸ ಸುರಿಯುವವರನ್ನು ಪತ್ತೆಹಚ್ಚುವ 
ಸುರಿಯುವವರನ್ನು ' ಪತ್ತೆ ಹಚ್ಚಲು, ಸಲುವಾಗಿ, ಮೈಸೂರು ಮಹಾನಗರ ಪಾಲಿಕೆ ಹಾಗೂ 
ಅಪರಾಧ ಚಟುವಟಿಕೆಗಳನ್ನು ಮೈಸೂರು ನಗರಾಭಿವೃದ್ದಿ ಪ್ರಾಧಿಕಾರದ ವತಿಯಿಂದ ಸಿ.ಸಿ 


ಕ್ಯಾಮೆರಾ ಅಳವಡಿಸಲು ಕುಮ ಕೈಗೊಳ್ಸಲಾಗುತ್ತದೆ. 


ನಅಇ 36 ಎಸಿಎ೦ 2021 (ಇ) 


( .(ಬಿ.ಎಸಬಸವರಾಜ) 
ನಗರಾಭಿವೃದ್ಧಿ ಸಚಿವರು, 


